ಪಶ್ಚಿಮ ಘಟ್ಟಗಳನ್ನು ಉಳಿಸಿ | ಒಂದು ನೆನಪು 


ಉಮಾಶಂಕರ ಪೆರಿಯೋಡಿ 


ಕರಾವಆಳ ಕರ್ನಾಟಕದಲ್ಲ ನಡೆದ ಅತ್ಯಂತ ಪ್ರಬಲ 
ಹೋರಾಟಗಳಲ್ಪ 1985ರ ಪಶ್ತಿಮ ಘಟ್ಟ ಉಳಿಸಿ ಜಾಥಾವು' ಸಹ 
ಒಂದಾಗಿದೆ. ಪಶ್ಚಿಮ ಘಟ್ಟಗಳ ದುರವಸ್ಥೆಯ ಬಗ್ಗೆ 
ಸುದ್ದಿಪತ್ರಿಕೆಗಳಲ್ಪ ಅನೇಕ ವರದಿಗಳು 
ಪ್ರಕಟವಾಗುವುದರೊಂದಿಗೆ 1984ರ ಮೊದಲೇ ಇವುಗಳನ್ನು 
ಉಳಸುವ ಕುರಿತು ದೊಡ್ಡ ಕೂಗು ಎದ್ದಿತು. ಅದರೊಂದಿಗೆ 
ಸಾಕಷ್ಟು ಚರ್ಚೆಗಳು ನಡೆದವು. ಇಂತಹ ದುರಂತ ಸನ್ನಿವೇಶ 
ಕುರಿತು ಚರ್ಜಿಸಲು ಕೆಲವು ಸಮಾನ ಮನಸ್ಸ ವ್ಯಕ್ತಿಗಳು ಜೊತೆ 
ಸೇರಿದೆವು. ದುರಂತದತ್ತ ಬೆರಳು ತೋರಿಸುವುದು ಸುಲಭ. ಆದರೆ 
ಅಂತಹ ಸನ್ನಿವೇಶವನ್ನು ಎದುರಿಸಲು ಕಷ್ಟಕರವಾದರೂ 
ಅತ್ಯಂತ ರಚನಾತ್ಮಕ ಹಾಗೂ ದೃಢವಾದ ಕ್ರಮಗಳನ್ನು 
ಸೂಚಿಸಬೇಕು ಎಂದು ನಾವು ಅಂದುಕೊಂಡೆವು. ಪಶ್ಚಿಮ 
ಘಟ್ಟಗಳ ಕುರಿತು ಜಾಗೃತಿ ರೂಪಿಸುವ ಅಗತ್ಯವಿದ್ದು. ಇದರ 
ಜೀವವೈವಿಧ್ಯತೆಯನ್ನು ರಕ್ಷಿಸಲು ನಾವೇನು ಮಾಡಬೇಕು 
ಎನ್ನುವುದರ ಕುರಿತು ಚರ್ಚೆ ನಡೆಸಿ ಈ ಪ್ರದೇಶದ ಜನರ 
ಸಬಲೀಕರಣ ಮಾಡಬೇಕು ಎಂಬುದಾಗಿ ವಾವು 
ನಿರ೯ಯುಸಿದೆವು. ಜೀವವೈವಿಧ್ಯತೆಯ ಪ್ರಾಮುಖ್ಯತೆ ಮತ್ತು 
ಪರಿಸರ ವಿಜ್ಞಾನದಲ್ಲ ಇದರ ಮಹತ್ವ ಹಾಗೂ ಈ ಸಮೃದ್ಧ 
ಪರಿಸರ ವ್ಯವಸ್ಥೆಯ ಉಳವಿನ ಕುರಿತು ನಾವು ಸಾಕಷ್ಟು 
ಮಾಹಿತಿಯನ್ನು ನೀಡಬೇಕು ಎಂದು ನಿರ್ಧರಿಸಿದೆವು. ಈ 
ಪ್ರದೇಶದ ಜೀವವೈವಿಧ್ಯತೆಯ ನಾಶವನ್ನು ತಡೆಯುವುದಕ್ಕಾಗಿ 
ಪ್ರತಿಯೊಬ್ಬರೂ ತೆಗೆದುಕೊಳ್ಳಬಹುದಾದ ಸಣ್ಣ ಕ್ರಮಗಳನ್ನು 


pl, 


A 


ಸೂಚಿಸುವುದು ಅತ್ಯಂತ ಪ್ರಮುಖವಾದದ್ದು. 


ನಮ್ಮ ಯೋಜನೆಯು ಸರಳವಾಗಿತ್ತು: ಸಂಪಾಜೆಯಿಂದ 
ಜಾಥಾವನ್ನು ಪ್ರಾರಂಭಸುವುದು ಹಾಗೂ ಮಂಗಳೂರಿಗೆ 
ಹೋಗಿ ಅಲ್ಪಂದ ಕುಂದಾಪುರಕ್ಷೆ ತಲುಪುವುದು. ಜನರ 
ಗುಂಪುಗಳನ್ನು ಭೇಟ ಮಾಡಿ ಅವರೊಂದಿಗೆ 
ಮಾತನಾಡುವುದು ಹಾಗೂ ಅವರಿಗೆ ಮನವರಿಕೆ 
ಮಾಡಿಕೊಟ್ಟು ಮುಂಡೆ ಸಾಗುವುದು. ಇದರ ಮುಖ್ಯ 
ಭಾಗವೆಂದರೆ,  ಪೂರ್ವನಿಯೋಜತವಲ್ಲದೆ, ಸಹಜ 
ರೀತಿಯಲ್ಲ, ಜನರು ಎಲ್ಲ ಸೇರಿರುತ್ತಾರೋ ಅಲ್ಲೇ 
ಅವರನ್ನು ಭೇಟಯಾಗುವುದು. ಶಿಕ್ಷಕರು. ಗ್ರಾಮ 
ಪಂಚಾಯುತಿ ಸದಸ್ಯರು, ಸಮುದಾಯ ಅಆಧಾರಿತ 
ಸಂಘಟನೆಗಳು, ನಾಯಕರು ಮತ್ತು ಅಭಪ್ರಾಯ 
ರೂಪಿಸುವವರು. ಯುವಕ ಸಂಘಗಳು. ಶಾಲಾ ಮಕ್ಕಳು 
ತ್ಸು ಸ್ವ-ಸಹಾಯ ಸಂಘಗಳೊಂದಿಗೆ ನಾವು 
ಸಭೆಯನ್ನು ನಡೆಸಿದೆವು. 


2 


ಯೋಜನೆ 


ಜನರನ್ನು ತಲುಪಲು. ಅವರಿಗೆ ಮನವರಿಕೆ ಮಾಡಿಕೊಡಲು 
ನಾವು ಜೀದಿ ನಾಟಕಗಳು. ಗೊಂಬೆಯಾಟಗಳು ಮತ್ತು 
ಹಾಡುಗಳನ್ನು ಹಾಡಲು ಯೋಜನೆ ರೂಪಿಸಿದೆವು. ಶಶಿಧರ 
ಅಡಪ ಅವರು ವಿನ್ಯಾಸಗೊಳಸಿದ ಅತ್ಯಂತ ವರ್ಣಮಯ 
ಮತ್ತು ಸೃಜನಶೀಲ ಎನಿಸಿದ ಎಂಟು ಅಡಿ ಎತ್ತರದ 
ಗೊಂಬೆಗಳದ್ದವು. ವಿವಿಧ ಪಾತ್ರಗಳೊಂದಿಗೆ ನಾವು ಕಥೆಗಳನ್ನು 
ರಚಿಸಲು ಸಾಧ್ಯವಾಗುವಂತೆ ಅವರು ಅನೇಕ ಗೊಂಬೆಗಳನ್ನು 
ರಚಿಸಿದ್ದರು. 


ವಿವಿಧ ಗೊಂಬೆಯಾಟಗಳನ್ನು ರಚಿಸುವುದಕ್ಕಾಗಿ ನಾವು ಒಂದು 
ತಿಂಗಳ ಕಾಲ ಯೋಜನೆ ರೂಪಿಸಿ ಕೆಲಸ ಮಾಡಿದೆವು. ಅಲ್ಲ 
ಸಮಯದ ಹಾಗೂ ಅತ್ಯಂತ ಶಕ್ಷಿಶಾಅ ಎನಿಸಿದ ಈ ಆಟವು. 
ಜೀವವೈವಿಧ್ಯವು ಏಕೆ ಪ್ರಮುಖವಾದುದು, ಇದನ್ನು 
ನಾಶಪಡಿಸಿದರೆ ಅದು ಹೇಗೆ ಇಡೀ ವಿಶ್ವವನ್ನೇ ನಾಶಪಡಿಸ- 
ಬಹುದು ಎಂಬ ವಿಚಾರವನ್ನು ಅತ್ಯ೦ತ ಸ್ರಷ್ಟವಾಗಿ 
ವಿಶದಪಡಿಸಿತು. ಇದು 'ಜೀವವೈವಿಧ್ಯತೆಯನ್ನು ಉಳಿಸಿ, 
ಕಾಡುಗಳನ್ನು ಉಳಸಿ ಮತ್ತು ಹೆಚ್ಚು ಮರಗಳನ್ನು ಬೆಕೆಸಿ' ಎ೦ಬ 
ಸಂದೇಶದೊಂದಿಗೆ ಮುಕ್ತಾಯಗೊಂಡಿತು. ಈ ಜಗತ್ತಿನಲ್ಲ 
ಪ್ಲಾಸ್ಸಿಕ್‌ಉಂ೦ಟು ಮಾಡಿರುವ ವಿನಾಶ, ಸಾವಿರಾರು ವರ್ಷಗಳ 
ಕಾಲವೂ ಅದು ಹೇಗೆ ವಿಘಟನೆಗೊಳ್ಳುವುದಿಲ್ಲ ಮತ್ತು ಮಣ್ಣಿಗೆ 
ನೀರು ಸೇರುವುದನ್ನು ಹಾಗೂ ಅಂತರ್ಜಲದ 
ಮರುಪೂರಣವನ್ನು ಅದು ಹೇಗೆ ತಡೆಯುತ್ತದೆ ಎನ್ನುವ ಕುರಿತು 
ಒಂದು ಕಾರ್ಯಕ್ರಮವಿತ್ತು. ಯಾವುದೇ  ರೂಪದಲ್ಲ 
ಪ್ಲಾಳ್ತಿಕ್ಷಕಸದಿರಲು ಹಾಗೂ ಬಳಸಲೇಬೇಕಾದ ಅನಿವಾರ್ಯತೆ 
ಆದಾಗ ಅದನ್ನೇ ಮರುಬಳಕೆ ಮಾಡಿ ಉಪಯೋಗಿಸುವುದಕ್ಕೆ 
ಒತ್ತು ನೀಡಲಾಲಯುತು. ಪ್ಲಾಸ್ಲಿಕ್‌ಅನ್ನು ಸುಡುವುದು ಉತ್ತಮ 
ಪರಿಹಾರವೆಂದು ಭಾವಿಸಿ ಹಳ್ಳಿಯ ಜನರು ಆ ರೀತಿ 
ಮಾಡುವುದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. 
ಪ್ಲಾಳ್ಟಿಕ್‌ಅನ್ನು ಸುಟ್ಟರೆ ಅದ ಪರಿಸರ ಮಾಅನ್ಯವನ್ನುಂ೦ಟು 
ಮಾಡುತ್ತದೆ ಹಾಗೂ ನಮಗೆ ಹಾನಿಯನ್ನುಂಟು ಮಾಡುತ್ತದೆ 
ಎಂಬ ಸಂದೇಶವನ್ನು ಈ ಗೊಂಬೆಗಳು ಅತ್ಯಂತ ಸ್ರಷ್ಟವಾಗಿ 
ಮತ್ತು ಪ್ರಬಲವಾಗಿ ಸಾರಿದವು. 


ನಾವು ಜಲಚಕ್ರದ ಬಗ್ಗೆ ಮತ್ತೊಂದು ಕಥೆಯನ್ನು ಹೆಣೆದೆವು. 
ಸಮುದ್ರದ ನೀರಿನ ತಾಪಮಾನದ ಮೂಲಕ ಹೇಗೆ ನೀರನ್ನು 
ತುಂಬಕೊಂಡ ಮೋಡಗಳು ರೂಪುಗೊಳ್ಳುತ್ತವೆ. ಹೀಗೆ 
ರೂಪುಗೊಂಡ ಮೋಡಗಳು ಹೇಗೆ ಭೂಪ್ರದೇಶದತ್ತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 77 


78 


ಸಂಚರಿಸುತ್ತವೆ ಮತ್ತು ನಾವು ಮಳೆಯಿಂದ ನೀರು 
ಪಡೆಯುವಂತಾಗಲು ಮರಗಳು/ ಕಾಡುಗಳು ಅವುಗಳನ್ನು 
ಹೇಗೆ ತಡೆಯುತ್ತವೆ ಎಂಬುದನ್ನು ಇದು ವಿವರಿಸಿತು. ಮಳೆ ಮತ್ತು 
ಮಳೆ ನೀರನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ ಹಾಗೂ ತೊರೆಗಳು 
ಮತ್ತು ನದಿಗಳ ಮೂಲಕ ಇದು ಸಮುದಕ್ಕೆ ಹೇಗೆ ಹೋಗುತ್ತದೆ 
ಎಂಬುದರ ಕುರಿತು ನಾವು ಮಾತನಾಡಿದೆವು. ಇಲ್ಲ ನಾವು ಜಲ 
ಚಕ್ರದಲ್ಲ ಕಾಡುಗಳ ಪ್ರಾಮುಖ್ಯತೆಗೆ ಒತ್ತು ನೀಡಿದೆವು. 


ನಾವು ರಚಿಸಿದ ಇನ್ನೊಂದು ಕಥೆಯು ರಗ್ರಹಣಗಳಗೆ 
ಸಂಬಂಧಿಸಿತ್ತು. ಚೆಂಡುಗಳು ಮತ್ತು ಬಾರ್ಚ್‌ಲ್ಕಬಟ್‌ಗಳನ್ನು 
ಬಳಸಿ, ಗ್ರಹಣಗಳು ಹೇಗೆ ಉಂಬಾಗುತ್ತವೆ ಎಂಬುದನ್ನು ನಾವು 
ತೋರಿಸಿದೆವು. ಇದನ್ನು ಒಂದು ಕಥೆಯ ಮೂಲಕ 
ವಿವರಿಸಲಾಯುತು. ಈ ಕತೆಯಲ್ಲ ಕೆಲ ಮಕ್ಕಳು ಮತ್ತು ಅವರ 
ಅಜ್ಜಿಯ ಪಾತ್ರಗಳದ್ದವು. ಈ ಕಥೆಗಳಲ್ಲದೆ ಸೀರಿನ ಕೊಯ್ದು, 
ನೀರಿನ ಸೂಕ್ತ ಬಳಕೆ ಮತ್ತು ಇತರ ನೈಸರ್ಗಿಕ ಸಂಪನ್ಯ್ಕೂಲಗಳ 
ಕುರಿತು ನಾವು ಮಾತನಾಡಿದೆವು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಕೆಲವು ವಿಶೇಷನೆನಪುಗಳು 


ನಮ್ಮ ಐದನೇ ಪ್ರದರ್ಶನವು ಸಂಪಾಜೆ ಹತ್ತಿರದ ಸಣ್ಣ 
ಪಂಚಾಯುತಿಯಲ್ಲತ್ತು. ತಮ್ಮ ಗ್ರಾಮದ ಸಮುದಾಯದೊಂದಿಗೆ 
ಹಾಜರಾಗಿದ್ದ ಪಂಚಾಯುತಿ ಸದಸ್ಯರು ಈ ಪ್ರದರ್ಶನವನ್ನು 
ಆಯೋಜಸಿದ್ದರು. ಕಿರು ಪರಿಚಯದ ನಂತರ ಕೆಲವು 
ನಾಯಕರು ಮಾತನಾಡಿದರು. ತದನಂತರ ನಾವು ಪರಿಸರ 
ವ್ಯವಸ್ಥೆ ಮತ್ತು ಸಮಾಜದ ಮೇಲೆ ಪ್ಲಾಸ್ಟಿಕ್‌ಉಂಟುಮಾಡುವ 
ವಿನಾಶಕಾರಿ ಪರಿಣಾಮದ ಕುರಿತು ಗೊಂಟಿಯಾಟದ ಪ್ರದರ್ಶನ 
ನೀಡಿದೆವು. ಭೂಮಿಯಲ್ಲಿ ವಿಪರೀತ ಪ್ಲಾಳ್ಟಿಕ್‌ಇದ್ದರೆ 
ಏನಾಗುತ್ತದೆ, ಇದು ವಿಘಟನೆಯಾಗದೆ ನೀರು ಭೂಮಿಯ ಒಳಕ್ಕೆ 
ಜನುಗದಂತೆ ತಡೆಯುತ್ತದೆ, ಮಣ್ಣಿನ ಚಯಾಪಚಯ ಕ್ರಿಯೆಯು 
ನಿಂತು ಹೋಗುತ್ತದೆ ಹಾಗೂ ಭೂಮಿಯಲ್ಲ ಫಲವತ್ತತೆ ಬಾರದೆ 
ಏನೂ ಬೆಕೆಯದು ಇತ್ಯಾದಿ ವಿಚಾರಗಳನ್ನು ಗೊಂಬೆಯಾಟವು 
ವಿಸ್ತಾರವಾಗಿ ಪ್ರಸ್ತುತಪಡಿಸಿತು. 


ಪಶ್ಚಿಮ ಘಟ್ಟಗಳು 
* ಭೂಪಟವು ಅಳತೆಗಾಗಿ ಅಲ್ಲ: 
ಉಲ್ಲೇಬಕ್ಸಾಗಿ ಮಾತ್ರ 


| 


pd 


ಪಶ್ಚಿಮ ಘಟ್ಟವು ತಮಿಳುನಾಡಿನಿಂದ ಹಿಡಿದು ಕೇರಳ, ಕರ್ನಾಟಕ ಮತ್ತು ಗೋವಾದ ಮೂಲಕ ಮಹಾರಾಷ್ಟ್ರದ ತನಕ ಹಜ್ಚರುವ ಭಾರತ 
ಉಪಬುಂಡದ ಪಶ್ಲಿಮ ಕರಾವಳಯಲ್ಲರುವ ಪರ್ವತ ಶ್ರೇಣಿಯಾಗಿದೆ. ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರಾಗಿರುವ ಈ ಪ್ರದೇಶವು ವಿಶ್ವದ 
ಅಗ್ರ ಎಂಟು ಜೀವವೈವಿಧ್ಯ ತಾಣಗಳಲ್ಲ ಒಂದಾಗಿದೆ ಹಾಗೂ ಜಾಗತಿಕವಾಗಿ ಅಆವಿನಂಚಿನಲ್ಲರುವ ಸುಮಾರು ೦೦ಕ್ಕೂ ಹೆಚ್ಚು 
ಸಸ್ಯವರ್ಗ, ಪ್ರಾಣಿಸಂಕುಲ, ಪಕ್ಷಿಗಳು, ಉಭಯಚರಗಳು, ಸರೀಸೃಪಗಳು ಮತ್ತು ಮೀನಿನ ಪ್ರಭೇದಗಳಗೆ ಆಶ್ರಯತಾಣವಾಗಿದೆ. 


ಅದರಿಂದ ಭೂಮಿಯು ಸಂಪೂರ್ಣವಾಗಿ ಅನುಪಯುಕ್ತ- 
ವೆನಿಸುತ್ತದೆ. ಪ್ರದರ್ಶನದ ನಂತರ ಅನೇಕ ಪ್ರಶ್ನೆಗಳು 
ತೂರಿಬಂದವು ಮತ್ತು ನಾವು ಅವುಗಳಗೆ ಉತ್ತರಿಸಿದೆವು. ಅಲ್ಲ 
ನೆರೆದಿದ್ದ ಜನರು ಪ್ಲಾಳ್ಟಿಕ್‌ಅನ್ನು ಹೆಕ್ಕಲು ಹಾಗೂ ಭವಿಷ್ಯದಲ್ಲ 
ಅದನ್ನು ಬಳಸದೆ ಇರಲು ನಿರ್ಧರಿಸಿದರು. ಹದಿನೈದು ವರ್ಷಗಳ 
ನಂತರ ನನಗೆ ಆ ಗ್ರಾಮಕ್ಕೆ ಭೇಟ ನೀಡುವ ಅವಕಾಶ 
ದೊರೆಯಿತು. ವಿಶೇಷವೆಂದರೆ ಆ ಗ್ರಾಮವು ಇಂದಿಗೂ ಪ್ಲಾಸ್ಟಿಕ್‌ 
ಮುಕ್ತ ಗ್ರಾಮವಾಗಿ ಉಳದಿದೆ. ಅವರು ಪ್ಲಾಸ್ಲಿಕ್‌ಅನ್ನು ಅತ್ಯಂತ 
ದಕ್ಷತೆಯಿಂದ ನಿರ್ವಹಿಸುತ್ತಿದ್ದಾರೆ. ಪ್ಲಾಸ್ತಿಕ್‌ ಅಪಾಯದ ಬಧ್ಣೆ 
ಜನರಿಗೆ ಅರಿವಿದೆ ಹಾಗೂ ಅವರು ಅದನ್ನು ಬಳಸುವುದಿಲ್ಲ. 
ಗ್ರಾಮಕ್ಕೆ ಬರುವ ಪ್ಲಾಸ್ಟಿಕ್‌ಅನ್ನು ಒಂದು ಸ್ಥಳದಲ್ಲಿ 
ಹಾಕಲಾಗುತ್ತದೆ ಮತ್ತು ಪಂಚಾಯುತಿ ಇದನ್ನು ಸಂಗ್ರಹಿಸಿ 
ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುತ್ತದೆ. ಇನ್ನೊಂದು ನೆನಪು, 
ಸಾಮಾನ್ಯವಾಗಿ ಕರಾವಳ ಪ್ರದೇಶದಲ್ಲ, ಅಸಹಜವಾಗಿ ಬರಡು 
ನೆಲದಲ್ಲ ಕಟ್ಟಿದ್ದ ಸಣ್ಣದೊಂದು ಶಾಲೆಯದು. ಸಾಮಾನ್ಯವಾಗಿ 
ಕರಾವಟ ಪ್ರದೇಶದಲ್ಲರುವಂತೆ ಆ ಪ್ರದೇಶದಲ್ಲ ಶಾಲೆಯ 
ಸುತ್ತಮುತ್ತ ಸಾಕಷ್ಟು ಗಿಡಮರಗಳು ಕಾಣಲು ಸಿಗುತ್ತವೆ. ಆದರೆ 
ಈ ಶಾಲೆಗೆ ಆವರಣ ಗೋಡೆ ಇರಲಲ್ಲ ಹಾಗೂ ಯಾವುದೇ 
ಗಿಡಮರಗಳಲ್ಲದೆ ಆವರಣವು ಅಸ್ತವ್ಯಸ್ತವಾಗಿ ಕಾಣುತ್ತಿತ್ತು. ಇಲ್ಲ 
ನಾವು ಎರಡು ಪ್ರದರ್ಶನಗಳನ್ನು ನೀಡಿದೆವು. ಮೊದಲನೆಯದ್ದು 
ಜಲಚಕ್ರಕ್ಕೆ ಸಂಬಂಧಿಸಿದ್ದರೆ ಎರಡನೆಯದ್ದು ಮರಗಳ 
ಪ್ರಾಮುಖ್ಯತೆಗೆ ಸಂಬಂಧಿಸಿತ್ತು. ಇಲ್ಲನ ಮಕ್ಕಳು ಬಹಳ 
ಚುರುಕಾಗಿದ್ದರು. ಅವರು ಅನೇಕ ಪ್ರಶ್ನೆಗಳನ್ನು ಕೇಆದರು. ಇದು 
5 ಸೆಂಟ್‌ಮನೆಗಳು ಎಂದು ಕರೆಯಲ್ಲಡುವ ಸಣ್ಣ 
ವಾಸಸ್ಥಳವಾಗಿತ್ತು. ಈ ಭೂಮಿಯನ್ನು ಬಡ ಭೂರಹಿತ ಜನರಿಗೆ 
ತಮ್ಮ ಮನೆಗಳನ್ನು ನಿರ್ಮಿಸಲು ನೀಡಲಾಗಿತ್ತು. ಸಾಮಾನ್ಯವಾಗಿ 
ಇದು ಗ್ರಾಮದ ಕೇಂದ್ರಭಾಗದಿಂದ ದೂರದಲ್ಪರುತ್ತದೆ ಹಾಗೂ 
ಬರಡು ಭೂಮಿಯಾಗಿರುತ್ತದೆ. ಇಂತಹ ಸ್ಥಳದಲ್ಲ. ಈ ಸೀಮಿತ 
ಸಂಪನ್ಯೂಲಗಳೊಂದಿಗೆ ಶಾಲೆಯ ಸುತ್ತ ಹಸಿರು 
ಕಂಗೊಳಸುವಂತೆ ನಾವೇನು ಮಾಡಲು ಸಾಧ್ಯ ಎಂಬುದು 
ನಮ್ಮೆದುರಿನ ಸವಾಲಾಗಿತ್ತು. ಶಿಕ್ಷಕರು ಸಹ ಇದರಲ್ಲ 
ತೊಡಗಿಕೊಂಡರು ಮತ್ತು ಶಾಲೆಯ ಸುತ್ತ ಮರಗಿಡಗಳನ್ನು 
ಬೆಳೆಸಲು ನಿರ್ಧರಿಸಿದರು. ಆ ವೇಳೆಗೆ ಅಲ್ಲ ವಾಸಿಸುತ್ತಿದ್ದ ಜನರು 
ಸಹ ಜೊತೆ ಸೇರಿದರು ಹಾಗೂ ಆ ಶಾಲೆ ಮತ್ತು ವಾಸಸ್ಥಳದ 
ಸುತ್ತ ಹಸಿರು ಕಂಗೊಳಸುವಂತೆ ಮಾಡುವುದಾಗಿ ಹೇಳದರು. 
ಇದು ಇಲ್ಲನ ನಿವಾಸಿಗಳಗೆ ಎಲ್ಲಾದರೂ ಸರಿ ಹೋಗಿ, 
ಗಿಡಗಳನ್ನು ತರಲು ಉತ್ತೇಜಸಿತು. ಅವರು ಪಕ್ಕದ 
ನರ್ಸTರಿಯಿಂದ ಉಚಿತವಾಗಿ ಸಸಿಗಳನ್ನು ತಂದು ಅವುಗಳನ್ನು 
ನೆಡಲು ಪ್ರಾರಂಭಿಸಿದರು. ಇಂದು ಆ ಶಾಲೆಯು ತನ್ನ ಸುತ್ತಮುತ್ತ 
ದೊಡ್ಡದಾದ ಸದೃಢ ಮರಗಳೊಂದಿಗೆ ಸುಂದರ ಆವರಣ 


ಗೋಡೆಯನ್ನು ಹೊಂದಿದೆ. ಇದು ಕೇವಲ ಶಾಲೆಗೆ 
ಸೀಮಿತವಾಗಿಲ್ಲ. ಈಗ ಇಡೀ ವಾಸಸ್ನ್ಥಳಕವೇ ಹಚ್ಚ ಹಸಿರಿನಿಂದ 
ಕಂಗೊಳಸುತ್ತಿದೆ. ಬಂಟ್ಹಾಕ ಪಕ್ಕದ ಶಾಲೆಯೊಂದರಲ್ಲ ನಾವು 
ಗ್ರಹಣದ ಕುರಿತ ಪ್ರದರ್ಶನವನ್ನು ನೀಡಿದ್ದೆವು. ಇದು ಅತ್ಯಂತ 
ಸವಾಅನ ಕೆಲಸವಾಗಿತ್ತು. ಏಕೆಂದರೆ ಬೆಳಕು ಮತ್ತು ನೆರಳನ 
ಹಿನ್ನೆಲೆ ಇದಕ್ಕೆ ಬೇಕಾಗಿತ್ತು ಹಾಗೂ ಈ ಆಟವನ್ನು ಪ್ರದರ್ಶಿಸಲು 
ಸಂಪೂರ್ಣ ಕತ್ತಲೆ ಬೇಕಾಗಿತ್ತು. ಅರೆ ಪಟ್ಟಣ ಪ್ರದೇಶದಲ್ಪದ್ದ ಈ 
ಶಾಲೆಯು ತುಂಬಾ ದೊಡ್ಡದಾಗಿತ್ತು. ಈ ಆಟವನ್ನು 
ಪ್ರದರ್ಶಿಸಲು ಅಲ್ಲನ ವಿಜ್ಞಾನ ಶಿಕ್ಷಕರು ನಮಗೆ ಸಾಕಷ್ಟು 
ಸಹಾಯ ಮಾಡಿದರು. ಅಷ್ಟರಲ್ಲ ನಾವು ಸಾಕಷ್ಟು ಅಭ್ಯಾಸ 
ನಡೆಸಿದ್ದೆವು ಹಾಗೂ ಪ್ರದರ್ಶನವು ಚೆನ್ನಾಗಿಯೇ ನಡೆಯಿತು. 
ವಿದ್ಯಾರ್ಥಿಗಳು ಸಾಕಷ್ಟು ಗಂಭೀರ ಪ್ರಶ್ನೆಗಳನ್ನು 
ಕೇಳುವುದರೊಂದಿಗೆ ಚರ್ಚೆಯು ತೀವ್ರ ಪ್ರರೂಪ ಪಡೆಯಿತು. 
ಗ್ರಹಣದ ಸಂದರ್ಭದಲ್ಲ ಹೊರಗೆ ಹೋಗಿದ್ದ ವ್ಯಕ್ತಿಯೊಬ್ಬ ಸತ್ತು 
ಹೋಗಿದ್ದ. ಸಾಕಷ್ಟು ಮಹಿಕೆಯರಿಗೆ ಗರ್ಭಪಾತ ಉಂಬಟಾಲಯುತು 
- ಹೀಗೆ ಅನೇಕ ವಿಚಾರಗಳನ್ನು ವಿದ್ಯಾರ್ಥಿಗಳು ಹೇಆದರು. 
ವಾವು ಸಾಕ್ಷ್ಯಾಧಾರ ಸಮೇತ ಮಾತನಾಡಿದೆವು. ನಾವು ಈ ರೀತಿ 
ಕೇಆದೆವು - ನೀವು ಕೇಳರುವ ಸಂಗತಿಗಳನ್ನು ಪ್ರತಃ 
ನೋಡಿದ್ದೀರಾ? ವಾವು ಆದಷ್ಟು ವೈಜ್ಞಾನಿಕ ಮನೋಭಾವವನ್ನು 
ಮೂಡಿಸಿಕೊಳ್ಳಬೇಕು. ಸಾಕ್ಟ್ಯಾಧಾರಗಳು. ವಾಸ್ತವಿಕತೆಯ 
ನೆಲೆಯ ಮೇಲೆ ತಮ್ಮ ಅಭಪ್ರಾಯಗಳನ್ನು ರೂಪಿಸಿಕೊಳ್ಳಬೇಕು 
ಮತ್ತು ಸಾಜೀತಾದುದನ್ನು ಮಾತ್ರವೇ ನಂಬಬೇಕು ಎಂಬ 
ವಿಚಾರವನ್ನು ನಾವು ಪುನರುಚ್ಚರಿಸಿದೆವು. ಚರ್ಚೆಯು ಬಹಳ 
ಫಲಪ್ರದವಾಗಿತ್ತು ಎಂದು ನಮಗಸ್ನಿಸಿತ್ತು. 


ಸಾರ್ವಜನಿಕವಾಗಿ ಮತ್ತು ಶಾಲೆಗಳ ನಾವು ಮಾಡಿದ 
ಪ್ರದರ್ಶನಗಳಗೆ ಇವು ಕೆಲವು ಉದಾಹರಣೆಗಳಷ್ಟೇ. ಅನೇಕ 
ಸ್ಥಳಗಳಲ್ಲ ಜನ ಪರಿಸರ ಸಂರಕ್ಷಣೆಗಾಗಿ ಪ್ರತಿಜ್ಞೆ ಮಾಡಿದರು. 
ಕೆಲವು ಕಡೆ ಜನ ಕೂಡಲೇ ತಮ್ಮ ಪರಿಸರವನ್ನು 
ಶುಚಿಗೊಆಸಲು, ಸಸಿಗಳನ್ನು ನೆಡಲು ಮತ್ತು ಪ್ಲಾಸ್ಲಿಕ್‌ಅನ್ನು 
ತೆಗೆಯಲು ಕಾರ್ಯಪ್ರವೃತ್ತರಾದರು. ನಮ್ಮ ಪ್ರಕಾರ ಈ ಜಾಥಾದ 
ಅತ್ಯಂತ ಪ್ರಮುಖ ಅಂಗವೆಂದರೆ ಜನರು ಕೇಆದ ಪ್ರಶ್ನೆಗಳು 
ಮತ್ತು ನಾವು ಅವರ ಸಂದೇಹಗಳನ್ನು ದೂರ ಮಾಡಿದ್ದು. ಈ 
ಜಾಥಾವು 15 ದಿನಗಳ ತನಕ ನಡೆಯುತು. ಒಂದು ತಂಡವಾಗಿ 
ನಾವು ಮಾತುಕತೆ, ಚರ್ಚೆ ಹಾಗೂ ಐಬಐದಲಾವಣಿಗಾಗಿ 
ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಒಂದು ಹಳ್ಳಿಯಿಂದ 
ಇನ್ನೊಂದು ಹಳ್ಳಗೆ ಸಾಗಿದೆವು. ಎಲ್ಲಾ ಕಡೆಗಳಲ್ಲ ಜನರು 
ನಮ್ಮನ್ನು ಮುಕ್ತವಾಗಿ ಸ್ಥಾಗತಿಸಿದರು; ನಮಗೆ ಆಹಾರ ಮತ್ತು 
ತಂಗಲು ಸ್ಥಳ ನೀಡಿದರು. ನಾವು ಶಾಲೆಗಳು ಮತ್ತು ಪಂಚಾಯುತಿ 
ಕಚೇರಿಗಳ ತಂಗುತ್ತಿದ್ದೆವು. ಕೆಲವು ಸಂದರ್ಭಗಳ. ನಾವು 


80 


ಜನರ ಮನೆಗಳಲ್ಲ ತಂಗಿದ್ದೂ ಇದೆ. ಯಾವಾಗಲೂ ನಮ್ಮ 
ದಾರಿಯು ಸುಗಮವಾಗಿರಲಲ್ಲ. ಕೆಲವು ಕಡೆ ನಾವು ಜನರ 
ವಿರೋಧವನ್ನೂ ಎದುರಿಸಬೇಕಾಗಿತ್ತು. ಉದಾಹರಣೆಗೆ, 
ದಕ್ಷಿಣಕನ್ನಡದ ಅತ್ಯಂತ ಪ್ರಸಿದ್ಧ ದೇವಸ್ಥಾನವೊಂದರಲ್ಲ ನಮಗೆ 
ಪ್ರದರ್ಶನ ನೀಡಲು ಅವಕಾಶ ನೀಡಲಲ್ಲ. ದೇವಸ್ಥಾನದ ಆಡಳತ 
ಮಂಡಳಯೊಂದಿಗೆ ನಾವು ಹೋರಾಡಬೇಕಾಲುತು. ಅವರು 
ಹಠ ಹಿಡಿದಿದ್ದರು. ಕೊನೆಗೆ ನಾವು ದೇವಸ್ಥಾನದ ಆವರಣದ 
ಹೊರಗೆ ಪ್ರದರ್ಶನವನ್ನು ನಡೆಸಿದೆವು. ದೇವಸ್ಥಾನಕ್ಕೆ ಬ೦ದ ಎಲ್ಲಾ 
ಜನರನ್ನು ಒಗ್ಗೂಡಿಸಿ ಒಂದು ದೊಡ್ಡ ವೃತ್ತವನ್ನು ರಚಿಸಿದೆವು 
ಹಾಗೂ ತೆರೆದ ಮೈದಾನದಲ್ಲ ಪ್ರದರ್ಶನ ನಡೆಸಿದೆವು. ಸಾಕಷ್ಟು 
ಚರ್ಚೆಗೆ ಅವಕಾಶ ಒದಗಿಸಿದ ಈ ಪ್ರದರ್ಶನವು ಜನರು 


ಜಾಥಾವನ್ನು ಕಾರ್ಯರೂಪಕ್ಕೆ ತರುವುದು 


ಯೋಜನೆ ರೂಪಿಸುವುದು ಮತ್ತು ಪೂರ್ವಸಿದ್ದತೆಯನ್ನು 
ಮಾಡಿಕೊಳ್ಳುವುದು ಈ ಜಾಥಾದ ಯಶಸ್ಸಿನ ಹಿಂದಿನ 
ಪ್ರಮುಖ ಅಂಶಗಳಾಗಿದ್ದವು. ಯೋಜನೆ ರೂಪಿಸಲು ನಮಗೆ 
ಆರು ತಿಂಗಳುಗಳಗಿಂತಲೂ ಹೆಚ್ಚು ಕಾಲ ಬೇಕಾಯುತು. 
ಸಾಗಬೇಕಾದ ಮಾರ್ಗವನ್ನು ವಿವರವಾಗಿ ಬಡಿಸಲಾಯುತು. 
ಜನರನ್ನು ಸಾಕಷ್ಟು ಮುಂಚಿತವಾಗಿಯೇ 
ಸಂಪಕ್ಕೀಸಲಾಲುತು. ಜಾಥಾಕ್ವಿಂತ ಮೊದಲು ನಡೆಸಿದ 
ಚರ್ಚೆಯು ಎಲ್ಲಾ ಕಡೆಗಳಲ್ಪ ಸಾಕಷ್ಟು ನೆರವಿಗೆ ಬಂತು. 
ನಿರ್ದಿಷ್ಟ ಮಾರ್ಗದಲ್ಲ ನಾವು ಸಾಗಲು ಸಾಧ್ಯವಿಲ್ಲ ಎಂದು 
ತಿಆದಾಗ ಅದನ್ನು ಬದಲಾಲಯುಸಿಡೆವು. ಅನೇಕ ತಂಡಗಳು 
ಏಕಕಾಲದಲ್ಲ ಕೆಲಸ ಮಾಡುತ್ತಿದ್ದವು. ಮಾಹಿತಿಯನ್ನು ಕಲೆ 


ಹಾಕುವುದಕ್ಷಾಗಿ ಹಾಗೂ ಶೇ ಜಾಥಾದಲ್ಲಿ 
ಪಾಲ್ಲೊಳ್ಳುವವರೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ 
ಸಂಶೋಧನಾ ತಂಡವು ಸಾಕಷ್ಟು ಪೂರ್ವಭಾವಿ 


ಕೆಲಸವನ್ನು ಮಾಡಿತು. ಪ್ರದರ್ಶನ ತಂಡವು ನಾಟಕಗಳನ್ನು 
ರಚಿಸಿತು ಮತ್ತು ನಾಟಕ, ಗೊಂಬೆಯಾಟ ಹಾಗೂ 
ಹಾಡುಗಳನ್ನು ಹೊಂದಿದ್ದ ಪ್ರದರ್ಶನಗಳನ್ನು ಸಿದ್ಧಪಡಿಸಿತು. 
ಮೂರು ಪ್ರತ್ಯೇಕ ತಂಡಗಳು ಸಾಕಷ್ಟು ಮುಂಚಿತವಾಗಿ 


(& 


ತಿಜ್ಞೆಯನ್ನು ಕೈಗೊಳ್ಳುವುದರೊಂದಿಗೆ ಅತ್ಯಂತ 
ಪರಿಣಾಮಕಾರಿಯಾಗಿ ಹೊರಹೊಮ್ಮಿತು. ಮಾರುಕಟ್ಟೆ 
ಪ್ರದೇಶಗಳು ಮತ್ತು ಜದಿಗಳು ಪ್ರದರ್ಶನ ನೀಡಲು ಅತ್ಯ೦ತ 
ಸವಾಅನ ಪ್ರದೇಶಗಳಾಗಿದ್ದವು. ಏಕೆಂದರೆ ಇಲ್ಲ ಜನ ತಮ್ಮ 
ದಿನನಿತ್ಯದ ವ್ಯವಹಾರಕ್ಕಾಗಿ ಅತ್ತ ಇತ್ತ ಹಿಡಾಡುತ್ತಿದ್ದರು. 
ಅವರನ್ನು ನಿಲ್ಲುವಂತೆ ಮಾಡುವುದು ನಮ್ಮಿಂದ ಸಾಧ್ಯವಿರಅಲ್ಲ. 
ಆದ್ದರಿಂದ ನಾವು ನಮ್ಮ ಧ್ವನಿಯನ್ನು ಏರಿಸಿ 
ಮಾತಾಡತೊಡಗಿದೆವು, ಆಗ ಅವರು ತಾವು ಮಾಡುತ್ತಿದ್ದ ಕೆಲಸ 
ಬಟ್ಟು ನಮ್ಮನ್ನು ನೋಡತೊಡಣಗುತ್ತಿದ್ದರು. ಪ್ರದರ್ಶನ ನೀಡಲು 
ಶಾಲೆಗಳು ಮತ್ತು ಹಳ್ಳಗಳು ಅತ್ಯಂತ ಶಾಂತಿಯುತ 
ಸ್ಥಳಗಳಾಗಿದ್ದವು. 


ಲು 
ತಂಡವು ಮಾಧ್ಯಮಗಳಲ್ಲ ಮತ್ತು ಆ ಪ್ರದೇಶದ 
ಪತ್ರಿಕೆಗಕ್ಲ ಪ್ರಚಾರ ಪಡೆಯುವುದಕ್ಕಾಗಿ ಕಠಿಣ 
ಶ್ರಮವಹಿಸಿತು. ಅತ್ಯಂತ ಪ್ರಮುಖವಾದುದೆಂದರೆ, ಬದ್ಧತೆ 
ಹೊಂದಿದ ಜನರನ್ನು ಸಜ್ಞುಗೊಳಸುವುದು - ಪ್ರಧಾನ 
ತಂಡವು ಅತ್ಯ೦ತ ಹೆಚ್ಚಿನ ಬದ್ಧತೆ ಹೊಂದಿದ ಜನರನ್ನು 
ಹೊಂದಿತ್ತು. ಈ ಜಾಥಾದಲ್ಲ ಒಳಗೊಂಡಿದ್ದ ಜನರ ಬದ್ಧತೆ 
ಮತ್ತು ವಿವಿಧ ಗುಂಪುಗಳ ನಡುವಿನ ಸಹಯೋಗದ ಕಾರಣ 
ಈ: ಉಪಕ್ರಮಕ್ಕೆ ಸಾಕಷ್ಟು ಯಶಸ್ಸು ದೊರೆಯಿತು. ಈ 
ಜಾಥಾವು ನಿಜಕ್ಸೂ ದೊಡ್ಡ ಪ್ರಮಾಣದ ಪರಿಣಾಮ 
ಜರುವಲ್ಲ ಯಶಸ್ಲಿಯಾಲಯತು. ಇಂದು ಸಹ ನಾವು ಇದರ 
ಪರಿಣಾಮವನ್ನು ಕಾಣಬಹುದು. ಪ್ಲಾಸ್ಟಿಕ್‌ ಮುಕ್ತ 


ಪಂಚಾಯತಿಗಳು, ಸಾರ್ವಜನಿಕ ಸ್ಥಳಗಳಲ್ಲ ಮರಗಳನ್ನು 
ಬೆಳೆಸುವ ಜನರು, ಪರಿಸರಕ್ಷೆ ಸಂಬಂಧಿಸಿದ ಕೆಲಸಗಳಲ್ಲ 
ತಮ್ಮನ್ನು ತೊಡಗಿಸಿಕೊಂಡಿರುವ ಯುವಕ ಸಂಘಗಳು 
ಇಂದು ಕಾಣಸಿಗುತ್ತವೆ. ಪಶ್ಲಿಮ ಘಟ್ಟಗಳನ್ನು ಉಳಸಿ 
ಜಾಥಾವು ಸಾಕಷ್ಟು ಧನಾತ್ಮಕ 
ಮಾಡಿತು. 


ಪರಿಣಾಮವನ್ನುಂಟು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


™y 


PY FY 


ee 


¥ 


ಬೆಂಗಳೂರಿನ ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ-ಬೋಧಕರೊಂದಿಗೆ ಉಮಾಶಂಕರ ಪೆರಿಯೋಡಿಯವರ ಗೊಂಬೆ ಕಾರ್ಯಾಗಾರ 


ಕೊನೆ ಟಿಪ್ಪಣಿ 


ಜಾಥಾ: ಇದೊಂದು ಸಂಘಟತ ಕಾರ್ಯಕ್ರಮವಾಗಿದ್ದು. ಇಲ್ಲ ಜನ ಜದಿಯಲ್ಲ ಹೋಗುತ್ತಾ ಯಾವುದಾದರೂ ಸಂದರ್ಭವನ್ನು ಸಂಭ್ರಮಿಸುತ್ತಾರೆ 


[09] 
ಸಂದೇಶವನ್ನು ಸಾರುತ್ತಾರೆ ಅಥವಾ ಯಾವುದಾದರೂ ವಿಷಯದ ಕುರಿತು ಪ್ರತಿಭಟನೆ ನಡೆಸುತ್ತಾರೆ. 
ಶಶಿಧರ ಅಡಪ ಅವರು ಪ್ರಸಿಧ್ಧ ಭಾರತೀಯ ಪ್ರೊಡಕ್ಷನ್‌, ಸೆಬ್‌ ಮತ್ತು ಗೊಂಬೆ ವಿನ್ಯಾಸಕಾರರಾಗಿದ್ದಾರೆ. 


ಉಮಾಶಂಕರ ಪೆರಿಯೋಡಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಹಿರಿಯ ಸದ್ಯಸರಾಗಿದ್ದಾರೆ. ಅಭವೃದ್ಧಿ ಕ್ಷೇತ್ರದಲ್ಲ ಇವರಿಗೆ 


ಮೂವತ್ತು ವರ್ಷಕ್ಕೂ ಹೆಚ್ಚನ ಅನುಭವವಿದೆ. ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನ (National Literacy Campaign) ಮತ್ತು ಕರ್ನಾಟಕದ 
ಬ.ಆರ್‌. ಹಿಲ್ಲ್‌ನ ಆದಿವಾಸಿ ಶಿಕ್ಷಣಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ. ತಳ ಹಂತದ ಕ್ಷೇತ್ರ ಕಾರ್ಯಕರ್ತರು ಮತ್ತು ಪ್ರಾಥಮಿಕ ಶಾಲಾ 


ಶಿಕ್ಷಕರಿಗೆ "ಬೇರ್‌ ಫೂಟ್‌ ರಿಸರ್ಜ್‌' ಎಂಬ ಹೆಸರಿನಲ್ಪ್ಲ ತರಬೇತಿ ನೀಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ತರಬೇತಿದಾರರ ಸಮುಚ್ಛಯದ 


[9] 
ಸಂಸ್ಥಾಪಕ ಸದಸ್ಯರು. ಅವರನ್ನು priodi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 
ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


81 


